ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಡಿಸೆಂಬರ್ ೧೩, ೨೦೧೨ ( ಮಾರ್ಗಶಿರ ೨೨, ಶಕ ವರ್ಷ ೧೯೩೪) | ಸಂಚಿಕೆ ೪೯ 


- ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


PERSONNEL & ADMINISTRATIVE REFORMS SECRETARIAT 


NOTIFICATION 


No . DPAR 514 SAS 2012 , Bangalore, dated : 27th August, 2012. 


Sri P . B. Ramamurthy, IAS (KN 84 ), Principal Secretary to Government, Transport Department is transferred with immediate 
effect and posted until further orders as Principal Secretary to Government, Minorities, Haj & Wakf Department, Bangalore in the 
existing vacancy. 


Sri P . B .Ramamurthy, IAS is placed in additional charge of the post of Secretary to Govermnent, Backward Classes 
Welfare Department, Bangalore, in the existing vacancy. 


Sri P . B . Ramamurthy, IAS is also placed in additional charge of the post of Metropolitan Commissioner, Bangalore 
Metropolitan Regional Development Authority , Bangalore , vice Sri Rajeev Chawla , IAS transferred . 


The services of Sri. M .Madan Gopal, I.A.S (KN 84), Managing Director Karnataka State Finance Corporation , Bangalore 
are withdrawn from Finance Department with immediate effect and posted until further orders as Principal Secretary to Government, 
Health & Family Welfare Department vice Sri E .V .Ramanareddy , IAS transferred . 


The services of Sri P . Ravi Kumar, IAS (KN 84 ), Managing Director, Karnataka Power Transmission Corporation Limited , 
Bangalore are withdrawn from Energy Department with immediate eftect and posted until further orders as Principal Secretary to 
Government, Transport Department vice Sri P . B .Ramamurthy , IAS transferred . 


Sri E. Venkataiah , IAS (KN 85), Principal Secretary to Government, Social Welfare Department, Bangalore is transferred 
with immediate effect and posted until further orders as Principal Secretary to Government, Public Works Department, Bangalore in 
the existing vacancy. 


Smt Vandita Sharma, !AS (KN 86 ), Principal Secretary to Government, Horticulture Department is transferred with 
immediate effect and her services are placed at the disposal of Finance Department for being posted until further orders as Managing 
Director , Karnataka State Finance Corporation , Bangalore vice Sri M .Madan Gopal, IAS transferred . 


The services of Dr Rajneesh Goel, IAS (KN 86 ), Managing Director, Karnataka State Industrial Investment & Development 
Corporation , Bangalore are withdrawn from Commerce & Industries Department with immediate effect and placed at the disposal of 


( ೭೬೫) 


&&ع 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೩ , ೨೦೧೨ 


2000 - 9 


Urban Development Department for being posted until further orders as Commissioner, Bruhat Bangalore Mahanagara Palike, 
Bangalore vice Sri M .K .Shankaralinge Gowda , IAS transferred . 


The services of Sri M .K .Shankaralinge Gowda , IAS (KN 86 ), Commissioner, Bruhat Bangalore Mahanagara Palike , 
Bangalore are withdrawn from Urban Development Department with immediate effect and posted until further orders as Principal 
Secretary to Government, Horticulture Department vice Smt Vandita Sharma, IAS transferred . 


The services of Sri Rajeev Chawla, IAS (KN 87 ), Metropolitan Commissioner, Bangalore Metropolitan Regional 
Development Authority, Bangalore are withdrawn from Urban Development Departmentwith immediate effect and posted until further 
orders as Regional Commissioner, Bangalore Division , Bangalore vice Sri Shambhu Dayal Meena , IAS transferred . 


Sri Rajeev Chawla, IAS is also placed in additional charge of the post of Principal Secretary to Government Revenue 
Department (Urban Property Ownership Records), Bangalore with immediate effect and until further orders relieving 
Sri K . Amaranarayana , IAS of additional charge . 


Dr E. V.Ramana Reddy, IAS (KN 88), Secretary to Government, Health & Family Welfare Department is transferred with 
immediate effect and posted until further orders as Secretary to Government, Youth Services Department, Bangalore in the existing 
vacancy . 


Sri Shambhu Dayal Meena IAS (KN 88 ), Regional Commissioner, Bangalore Division , Bangalore is transferred with 
immediate effect and posted until further orders as Secretary to Government, Social Welfare Department, Bangalore vice 
Sri E .Venkataiah , IAS transferred . 


Sri Gangaram Baderiya , IAS (KN 89), Regional Commissioner, Belgaum Division , Belgaum is transferred with immediate 
effect and posted until further orders as Regional Commissioner, Gulbarga Division ,Gulbarga in the existing vacancy . 


Sri K . S .Prabhakara, IAS-(KN 91), Commissioner for Public Instructions, Bangalore is transferred with immediate effect and 
posted until further orders as Secretary to Government, Health & Family Welfare Department (Medical Education ) in the existing 
vacancy, relieving Sri Ramesh Bindurao Zalki, IAS of additional charge . 


Sri T. Sham Bhatt, IAS (KN 92 ), Commissioner, Transport & Road Safety , Bangalore is transferred with immediate effect 
and his services are placed at the disposal of Urban Development Department for being posted until further orders as Commissioner, 
Bangalore Development Authority , Bangalore in the existing vacancy . 


Sri Tushar Giri Nath , IAS (KN 93 ), Secretary to Deputy Chief Minister (Sri K .S . Eshwarappa Hon ble Deputy Chief Minister) 
is placed in additional charge of the post of Secretary to Government Revenue Department (Disaster Management) with immediate 
effect and until further orders relieving Sri K . Amaranarayana , IAS of additional charge. 


Sri Tushar Giri Nath , IAS is also placed in additional charge of the post of Secretary to Government, Revenue Department 
( Bhoomi), with immediate effect and until further orders relieving Sri K .Amaranarayana, IAS of additional charge. 


Sri S .R . Umashankar , IAS (KN 93 ), Commissioner for Labour, Bangalore is transferred with immediate effect and posted 
until further orders as Commissioner for Public Instructions, Bangalore vice Sri K . S .Prabhakara , IAS transferred . 


Sri S . Selva Kumar, IAS (KN 97 ), State Project Administrator, Karnataka Health Systems Development & Reforms Project 
(KHSDRP ) & Elo Additional Secretary to Government, Health & Family Welfare Department, Bangalore is transferred with immediate 
effect and his services are placed at the disposal of Energy Department for being posted until further orders as Managing Director 
Karnataka Power Transmission Corporation Limited (KPTCL), Bangalore vice Sri P .Ravi Kumar IAS transferred . 


The services of Sri Pankaj Kumar Pandey , IAS (KN 2000 ), Managing Director, Hubli Electricity Supply Company Limited , 
Hubli are withdrawn from Energy Department with immediate effect and posted until further orders as Commissioner, Employment & 
Training , Bangalore in the existing vacancy . 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ಯ, ಗುರುವಾರ , ಡಿಸೆಂಬರ್ ೧೩, ೨೦೧೨ 


ععع 


The services of Sri Manoj Kumar Meena, IAS (KN 2003 ), Additional Commissioner, Bruhat Bangalore Mahanagara Palike 
( Projects), Bangalore are withdrawn from Urban Development Department with immediate effect and his services are placed at the 
disposal of Energy Department for being posted until further orders as Managing Director, Gulbarga Electricity Supply Company 
Limited , Gulbarga in the existing vacancy. 


Sri P . Rajendra Cholan , IAS (KN 2008 ), Chief Executive Officer, Zilla Panchayat, Kolar is transferred with immediate effect 
and his services are placed at the disposal of Energy Department for being posted until further orders as Managing Director, Hubli 
Electricity Supply Company Limited (HESCOM ), Hubli vice Sri Pankaj Kumar Pandey, IAS transferred . 


By Order and in the Name of The Governor ofKarnataka , 

U .H .NARAYANASWAMY, 

Under Secretary To Government, 
P . B . 1289 

D . P & A . R (Services-1) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 333 ಪಿಟಿಡಿ 2012, ಬೆಂಗಳೂರು, ದಿನಾಂಕ: 07ನೇ ನವೆಂಬರ್ , 2012 . 
2013ನೇ ಸಾಲಿನಲ್ಲಿ ಸರ್ಕಾರಿ ಆಯುರ್ವೇದ/ ಯುನಾನಿ /ಹೋಮಿಯೋಪತಿ ಕಾಲೇಜುಗಳಲ್ಲಿರುವ ಈ ಕೆಳಗಿನ ಗ್ರೂಪ್ “ ಎ ” ವೃಂದದ 
ಪ್ರಾಧ್ಯಾಪಕರು /ಜಂಟಿ ನಿರ್ದೇಶಕರು, ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ದಿನಾಂಕಗಳಂದು, ವಯೋನಿವೃತ್ತಿ ಹೊಂದಲು ಅವರ ನಿವೃತ್ತಿ 
ಸಮಯದಲ್ಲಿ , ಅವರುಗಳ ವಿರುದ್ಧ ಇಲಾಖಾ ವಿಚಾರಣೆ/ನ್ಯಾಯಾಂಗ ತನಿಖೆ ಇತ್ಯಾದಿ ಬಾಕಿ ಇದ್ದಲ್ಲಿ, ಅವರ ನಿವೃತ್ತಿ ಸವಲತ್ತುಗಳನ್ನು ತಡೆಹಿಡಿಯುವ 
ಷರತ್ತಿಗೆ ಒಳಪಟ್ಟು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ ನಿಯಮ 95 (1) ರನ್ವಯ ಸರ್ಕಾರದ ಅನುಮತಿ ನೀಡಿದೆ. 


ಕ್ರಮ 


ಹೆಸರು/ ಹುದ್ದೆ, ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ 


ಜನ್ಮ ದಿನಾಂಕ 


ವಯೋನಿವೃತ್ತಿ ಹೊಂದುವ 

ದಿನಾಂಕ 


ಸಂಖ್ಯೆ 


1 


. 


31 - 01 - 2013 


28 - 02 - 2013 


31 - 05 - 2013 


ಡಾ|| ಎಂ . ರಮೇಶ್, ಪ್ರಾಧ್ಯಾಪಕರು 
ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ , 10 - 01 - 1953 
ಬೆಂಗಳೂರು 
ಡಾ|| ಕ್ಷೀರಸಾಗರ ಟಿ. ಡಿ., ಪ್ರಾಧ್ಯಾಪಕರು 
ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, 09 - 02 - 1953 
ಮೈಸೂರು 
ಡಾ|| ಎಸ್ . ಎಲ್. ಮೋಹನ್, ಪ್ರಾಧ್ಯಾಪಕರು 
ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ , 21- 05 - 1953 
ಬೆಂಗಳೂರು 
ಡಾ|| ಆರ್. ಕೆ. ಹಿಬಾರೆ, ಪ್ರಾಧ್ಯಾಪಕರು 
ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ , | 01 - 06 -1953 
ಬೆಂಗಳೂರು 
ಡಾ || ಎಸ್ . ಜಿ . ಮಂಗಲಗಿ , 
ಜಂಟಿ ನಿರ್ದೇಶಕರು ( ಪ್ರಭಾರ ) 

21 - 07 - 1953 
(ಆಯುಷ್ ವೈದ್ಯಕೀಯ ಶಿಕ್ಷಣ) 
ಆಯುರ್ವೇದ ನಿರ್ದೇಶನಾಲಯ, ಬೆಂಗಳೂರು 
ಡಾ|| ಖಲೀಲುಲ್ಲಾ ಷರೀಫ್, ಪ್ರಧ್ಯಾಪಕರು 
ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ , 09 - 08 - 1953 
ಬೆಂಗಳೂರು 


31 - 05 - 2013 


31 - 07 - 2013 


31 - 08 - 2013 


ಡಾ|| ಮುಸ್ತಾರಿಭಾನು, ಪ್ರಾಧ್ಯಾಪಕರು 
ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ , 
ಬೆಂಗಳೂರು 


06 - 10 -1953 


31 - 10 - 2013 


೭೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೩ , ೨೦೧೨ 


ಭಾಗ - ೨ 


ಕ್ರಮ 


ಹೆಸರು/ ಹುದ್ದೆ, ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ 


ಜನ್ಮ ದಿನಾಂಕ 


ವಯೋನಿವೃತ್ತಿ ಹೊಂದುವ 

ದಿನಾಂಕ 


ಸಂಖ್ಯೆ 


30 - 10 - 1953 


31 - 10 - 2013 


2 


ಡಾ | ಹೆಚ್ . ಸರಸ್ವತಿ, ಪ್ರಾಧ್ಯಾಪಕರು 
ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ , 
ಮೈಸೂರು 
ಡಾ | ಆರ್‌. ವಿಜಯಸಾರಥಿ, ಪ್ರಾಧ್ಯಾಪಕರು 
ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, 
ಬೆಂಗಳೂರು 


26 - 11 -1953 


30 - 11 - 2013 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ. ಎನ್. ಹರಿಣಿಯಮ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 1290 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ( ಭಾರತೀಯ ವೈದ್ಯ ಪದ್ಧತಿ) 
ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಾರಿಇ 168 ಸ್ವೀರಸ 2012 , ಬೆಂಗಳೂರು, ದಿನಾಂಕ : 17ನೇ ನವೆಂಬರ್, 2012 . 
ಶ್ರೀ ರಾಮಚಂದ್ರ, ಸರ್ಕಾರದ ಅಧೀನ ಕಾರ್ಯದರ್ಶಿ ಮತ್ತು ಸಾರ್ವಜನಿಕ ಮಾಹಿತಿ ಮೇಲ್ಮನವಿ ಪ್ರಾಧಿಕಾರ, ಸಾರಿಗೆ ಇಲಾಖೆ ಇವರು 
ಉಪಕಾರ್ಯದರ್ಶಿ ಹುದ್ದೆಗೆ ಮುಂಬಡ್ತಿ ಪಡೆದು ನಗರಾಭಿವೃದ್ಧಿ ಇಲಾಖೆಗೆ ವರ್ಗಾವಣೆಗೊಂಡುರುತ್ತಾರೆ. ಸದರಿ ಹುದ್ದೆಗೆ ಶ್ರೀ ಕೆ. ಬೀರೇಶ್, ಸರ್ಕಾರದ 
ಅಧೀನ ಕಾರ್ಯದರ್ಶಿ ಇವರನ್ನು ನೇಮಿಸಲಾಗಿದೆ. 


ಸಾರ್ವಜನಿಕ ಮಾಹಿತಿ ಅರ್ಜಿಗಳ ವಿಲೇವಾರಿಯನ್ನು ಅಧಿನಿಯಮದನ್ವಯ ನಿಗಧಿತ ಅವಧಿಯಲ್ಲಿ ವಿಲೇವಾರಿ ಮಾಡುವುದನ್ನು 
ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸುವ ಉದ್ದೇಶದಿಂದ ಶ್ರೀ ಕೆ. ಬೀರೇಶ್ , ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರನ್ನು ಸಾರಿಗೆ ಸಚಿವಾಲಯದ 
ಮೇಲ್ಮನವಿ ಪ್ರಾಧಿಕಾರವಾಗಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಜಿ. ಸಿದ್ದಗಂಗಯ್ಯ , 
ಸರ್ಕಾರದ ಉಪ ಕಾರ್ಯದರ್ಶಿ, 

ಸಾರಿಗೆ ಇಲಾಖೆ. 


P . R . 1291 


ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಐಟಿಡಿ 124 ಎಡಿಎಂ 2012 , ಬೆಂಗಳೂರು, ದಿನಾಂಕ: 17ನೇ ನವೆಂಬರ್ , 2012. 
ಶ್ರೀಮತಿ ರಮ್ಯಾ , ಪ್ರಧಾನ ವ್ಯವಸ್ಥಾಪಕರು , ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು, ಇವರನ್ನು ಮಾತಂ , 
ಜೈತಂ ವಿತಂ ಇಲಾಖೆಯ ವಿಶೇಷ ಅಭಿವೃದ್ಧಿ ಯೋಜನೆಯ ಅನುಷ್ಠಾನದ ಸಂಬಂಧದಲ್ಲಿ ಸಮನ್ವಯ ಅಧಿಕಾರಿಯನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಇ. ರಾಮಕೃಷ್ಣಪ್ಪ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ 

ಮತ್ತು ತಂತ್ರಜ್ಞಾನ ಇಲಾಖೆ 


P . R . 1292 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೩ , ೨೦೧೨ 


೭೬೯ 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಆಕುಕ 158 ಐಎಂಎಂ 2008, ಬೆಂಗಳೂರು, ದಿನಾಂಕ: 21ನೇ ನವೆಂಬರ್, 2012 . 


ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ಅರ್ಜಿ ಸಂಖ್ಯೆ : 5462 /2008ರಲ್ಲಿ ದಿನಾಂಕ : 18- 10 - 2012ರಂದು ನೀಡಿದ ನಿರ್ದೇಶನದಂತೆ 
ಸರ್ಕಾರಿ ಆದೇಶ ಸಂಖ್ಯೆ : ಆಕುಕ 158 ಐಎಂಎಂ 2008 ದಿನಾಂಕ: 15-11 - 2012ರನ್ವಯ ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಖಾಲಿ ಇರುವ ಅಪರ 
ಔಷಧ ನಿಯಂತ್ರಕರ ಹುದ್ದೆಗೆ ಬಡ್ತಿ ನೀಡುವ ಬಗ್ಗೆ ಪುನರ್ ಪರಿಶೀಲಿಸಿ ದಿನಾಂಕ : 20 -10- 2008ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ 
ಶ್ರೀ ರಘುರಾಮ ಭಂಡಾರಿ, ಉಪ ಔಷಧ ನಿಯಂತ್ರಕರು ಇವರಿಗೆ ರೂ . 20025 - 28275ರ ವೇತನ ಶ್ರೇಣಿಯ ಅಪರ ಔಷಧ ನಿಯಂತ್ರಕರ ಹುದ್ದೆಗೆ 
ಸ್ಥಾನಪನ್ನ ಬಡ್ತಿ ನೀಡಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ. ಎನ್ . ಹರಿಣಿಯಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 
P . R . 1293 

( ಭಾರತೀಯ ವೈದ್ಯ ಪದ್ಧತಿ & ಸಮನ್ವಯ ) 


HIGH COURT OF KARNATAKA 


NOTIFICATION 


No. LCA - II 11(Rtmt)/2011, Bangalore, Dated 09th November, 2012. 
Sri Basavarajappa, Chief Administrative Officer working in Bagalkot District, is permitted to retire form service on the 
afternoon of 30 -11-2012 , on attaining the age of superannuation , under Rule 95 (1) of K .C .S., Rules. 


By Order, 
V . K . HASYAGAR, 

Assistant Registrar 
High Court of Karnataka, Bangalore. 


P . R . 1294 


HIGH COURT OF KARNATAKA 


NOTIFICATION 


No . LCA-II 11(Rtmt)/2011, Bangalore, Dated 09th November, 2012 . 


Sri L . S. Nagarajan Chief Administrative Officer working in training Institute for Judicial Staff as Lecturer, City Civil Court 
Complex, Bangalore . Is permitted to retire from service on the afternoon of 31 -12 - 2012 , on attaining the age of superannuation , under 
Rule 95 (1) of K . C .S . Rules. 

By Order , 

V . K . HASYAGAR , 
P . R . 1295 

Assistant Registrar 
High Court of Karnataka, Bangalore. 


KARNATAKA LAW REPORTING COUNCIL BANGALORE 


NOTIFICATION 


No. LRC 10 /EL /GOS/2012, Bangalore , Dated 07th November, 2012 . 


Sri Ranganatha, Deputy Chief Translator, Karnataka Law Reporting Council, Bangalore is granted 08 days of Commuted 
Leave (16HPL ) from 05 - 10 - 2012 to 12 -10 -2012 (bdi) on Medical grounds 


೭೭೦ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಡಿಸೆಂಬರ್ ೧೩ , ೨೦೧೨ 


ಭಾಗ - ೨ 


Sri Ranganatha, Deputy Chief Translator is reposted to the same post after the expiry of leave period . 


Certified that under rule 52(b )(ii) of the KCSRs that Sri Ranganatha, Deputy Chief Translator, Karnataka Law Reporting 
Council Bangalore would have actually continued to officiate as Deputy Chief Translator during the above leave period but for 
proceeding on leave . 


Secretary , 
Karnataka Law Reporting Council, Bangalore . 


P . R . 1296 


ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಸಂವಾಪ್ರ 43 ವಾಪಸಿ 2012, ಬೆಂಗಳೂರು, ದಿನಾಂಕ: 07ನೇ ಆಗಸ್ಟ್ , 2012. 
ವಾರ್ತಾ ಇಲಾಖೆಯ ಈ ಕೆಳಕಂಡ ಅಧಿಕಾರಿಗಳನ್ನು ಅವರುಗಳ ಹೆಸರಿನ ಮುಂದೆ ನಮೂದಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ವರ್ಗಾಯಿಸಿ ನೇಮಿಸಲಾಗಿದೆ. 


ಕ್ರ.ಸಂ . | 


ಅಧಿಕಾರಿಯ ಹೆಸರು 


ಪ್ರಸ್ತುತ ಕಾರ್ಯ 
ನಿರ್ವಹಿಸುತ್ತಿರುವ ಸ್ಥಳ 


ವರ್ಗಾಯಿಸಿ ನೇಮಿಸಲಾದ ಸ್ಥಳ 


ವಾರ್ತಾ ಇಲಾಖೆ, 


ಶ್ರೀ ಶಫಿ ಸಾದುದ್ದೀನ್ 
ಸಹಾಯಕ ನಿರ್ದೇಶಕರು 


ಬೀದರ್ 


ಸದರಿಯವರನ್ನು ಗುಲ್ಬರ್ಗಾ ಜಿಲ್ಲೆಗೆ ವರ್ಗಾಯಿಸಿರುವ 
ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ , ಸಹಾಯಕ 
ನಿರ್ದೇಶಕರು , ವಾರ್ತಾ ಇಲಾಖೆ ಕಾರವಾರ, ಉತ್ತರ 
ಕನ್ನಡ ಜಿಲ್ಲೆ - ಖಾಲಿ ಹುದ್ದೆಗೆ ನೇಮಿಸಿದೆ. 


2 


| 


ಉಪ ನಿರ್ದೇಶಕರ ಕಛೇರಿ, ವಾರ್ತಾ ಇಲಾಖೆ, 
ಗುಲ್ಬರ್ಗಾ - ಶ್ರೀ ಶಫಿ ಸಾದುದ್ದೀನ್‌ರವರ ವರ್ಗಾವಣೆ 
ಯನ್ನು ಮಾರ್ಪಡಿಸಿರುವುದರಿಂದ ತೆರವಾಗಿರುವ ಜಾಗಕ್ಕೆ . 


ಶ್ರೀ ರವಿರಾಜ್ ಹೆಚ್. ಹಿರಿಯ ಸಹಾಯಕ 
ಸಹಾಯಕ ನಿರ್ದೇಶಕರು ನಿರ್ದೇಶಕರ ಕಛೇರಿ, 

ವಾರ್ತಾ ಇಲಾಖೆ, 

ದಾವಣಗೆರೆ 
ಶ್ರೀ ಮಂಜುನಾಥ ಸುಳ್ಕೊಳ್ಳಿ . ಸಹಾಯಕ ನಿರ್ದೇಶಕರ 
ವಾರ್ತಾ ಸಹಾಯಕ ಕಛೇರಿ, ವಾರ್ತಾ 

ಇಲಾಖೆ, ಕಾರವಾರ, 
ಉತ್ತರ ಕನ್ನಡ ಜಿಲ್ಲೆ. 


ಸಹಾಯಕ ನಿರ್ದೇಶಕರ ಕಛೇರಿ, ವಾರ್ತಾ ಇಲಾಖೆ, 
ಬಾಗಲಕೋಟೆ- ಖಾಲಿ ಹುದ್ದೆಗೆ ಹಾಗೂ ಹೆಚ್ಚುವರಿ 
ಪ್ರಭಾರದಲ್ಲಿ ಸಹಾಯಕ ನಿರ್ದೇಶಕರು, ವಾರ್ತಾ ಇಲಾಖೆ, 
ಬಾಗಲಕೋಟೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಿ. ಮಂಜುಳ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ ( ವಾರ್ತಾ ಶಾಖೆ). 


P . R . 1297 


ಇಂಧನ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಇಎನ್ 72 ಸಮನ್ವಯ 2012, ಬೆಂಗಳೂರು, ದಿನಾಂಕ : 06ನೇ ನವೆಂಬರ್, 2012. 
ಶ್ರೀ ಬಿ. ಭಾಗ್ಯಾನಾಯಕ್ , ನಿರ್ದೇಶಕರು (ತಾಂತ್ರಿಕ), ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, ಮೈಸೂರು ಇವರನ್ನು 
ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, ಮೈಸೂರು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಯಲ್ಲಿ ದಿನಾಂಕ : 01 - 08 - 2012 
ರಿಂದ 25 - 09 - 2012ರವರೆಗೆ ( ಡಾ || ಪಿ. ಬೋರೇಗೌಡ, ಕೆ.ಎ . ಎಸ್. ಇವರ ವಯೋ ನಿವೃತ್ತಿಯಿಂದ ತೆರವಾದ ಸ್ಥಾನದಲ್ಲಿ ) ಅಧಿಕ ಪ್ರಭಾರದಲ್ಲಿ 
ಇಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


P . R . 1298 


ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಡಿಸೆಂಬರ್ ೧೩ , ೨೦೧೨ 


೭೭೧ 


ತೋಟಗಾರಿಕೆ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ :ತೋಇ200 ರೇಕೃವಿ 2012 , ಬೆಂಗಳೂರು, ದಿನಾಂಕ: 07ನೇ ನವೆಂಬರ್, 2012. 
ಡಾ .ಸಿ.ಎಸ್. ಪಾಟೀಲ್, ವಿಜ್ಞಾನಿ - ಡಿ, ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ, ತಲಘಟ್ಟಪುರ , ಬೆಂಗಳೂರು ಇವರನ್ನು 
ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾಗಿ ರೂ . 22125- 30300ರ ವೇತನ ಶ್ರೇಣಿಯಲ್ಲಿ ಅವರು ವಯೋನಿವೃತ್ತಿ 
ಹೊಂದುವವರೆಗೂ ಅಥವಾ ಮುಂದಿನ ಆದೇಶದವರೆಗೂ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೂ ತಕ್ಷಣದಿಂದ ಜಾರಿಗೆ ಬರುವಂತೆ 
ನೇಮಿಸಲಾಗಿದೆ. 


ಸದರಿಯವರ ನೇಮಕಾತಿಯ ಸೇವಾ ಷರತ್ತು ಮತ್ತು ನಿಬಂಧನೆಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಂ . ಬಿ . ವಿಜಯಕುಮಾರ್ , 


ಸರ್ಕಾರದ ಅಧೀನ ಕಾರ್ಯದರ್ಶಿ , 
ತೋಟಗಾರಿಕೆ ಇಲಾಖೆ (ರೇಷೆ) . 


P . R . 1299 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 223 ಸಅಸೇ 2012 , ಬೆಂಗಳೂರು, ದಿನಾಂಕ: 06ನೇ ನವೆಂಬರ್, 2012 . 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಶ್ರೀ ಸಿದ್ದಲಿಂಗಯ್ಯ , ಸರ್ಕಾರದ ಉಪ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್ ರಾಜ್ ಇಲಾಖೆ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ . 48900 - 1200 - 52500 -1350 
60600 - 1500 - 63600ರ ವೇತನ ಶ್ರೇಣಿಯ ಜಂಟಿ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ಡಿ ಶ್ರೀಮತಿ ಇಂದುಮತಿ, ಸರ್ಕಾರದ ಜಂಟಿ ಕಾರ್ಯದರ್ಶಿ , 
ಕಾರ್ಮಿಕ ಇಲಾಖೆ ಇವರ ನಿವೃತ್ತಿಯಿಂದ ತೆರವಾಗುವ ಖಾಲಿ ಹುದ್ದೆಗೆ, ದಿನಾಂಕ: 30 - 11 - 2012ರಿಂದ ಜಾರಿಗೆ ಬರುವಂತೆ ಸ್ಥಳ ನಿಯುಕ್ತಿಗೊಳಿಸಿ 
ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಹೆಚ್ .ಕೆ. ಲಕ್ಷ್ಮೀನಾರಾಯಣ ರಾವ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -3). 


P . R . 1300 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ: ಆಕುಕ 493 ಪಿಐಎಂ 2012, ಬೆಂಗಳೂರು, ದಿನಾಂಕ : 20ನೇ ನವೆಂಬರ್ , 2012. 
ಸರ್ಕಾರದ ಅಧಿಸೂಚನೆ ಸಂ : ಆಕುಕ 604 ಪಿಐಎಂ 2011 ದಿನಾಂಕ: 10 - 09 - 2012ರಲ್ಲಿನ ಕ್ರಮಸಂಖ್ಯೆ:02ರಲ್ಲಿನ ಡಾ | ಸುಮಂಗಲಾ ಎನ್., 
ವೈದ್ಯರು ದರ್ಜೆ -2(ಆ) ಸರ್ಕಾರಿ ಆಯುರ್ವೇದ ಆಸ್ಪತ್ರೆ, ಸವದತ್ತಿ , ಬೆಳಗಾಂ ಜಿಲ್ಲೆ ಇವರಿಗೆ ಪದೋನ್ನತಿ ನೀಡಿ ನೇಮಿಸಲಾದ ಸ್ಥಳವು “ವೈದ್ಯರು 
ದರ್ಜೆ -I( ಆ) ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ ಧಾರವಾಡ (ಆಯುಷ್ ಘಟಕ ) ” ಎಂಬುದಾಗಿದ್ದು , ಇದರ ಬದಲಿಗೆ “ ವೈದ್ಯರು ದರ್ಜೆ -1( ಆ) ಸರ್ಕಾರಿ 
ಆಯುರ್ವೇದ ಆಸ್ಪತ್ರೆ ಧಾರವಾಡ ” ಎಂದು ಓದಿಕೊಳ್ಳತಕ್ಕದ್ದು . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ . 

ಕೆ.ಎನ್. ಹರಿಣಿಯಮ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾರತೀಯ ವೈದ್ಯ ಪದ್ಧತಿ). 


P . R . 1301 


229 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೩ , ೨೦೧೨ 


2000 - 9 


HIGH COURT OF KARNATAKA 


NOTIFICATION 


No . GOB(I) 28 / 2001, Bangalore, dated : 8th November 2012 . 
The following Judicial Officers are permitted to retire from Judicial Service on the dates mentioned aganist their names, on 
attaining the age of superannuation , i.e.,60 years ; 


Date of Retirement on 


SI.No. 


Name and Designation 


Date of Birth 


attaining 


the age of superannuation 


Sri .A . C , Vidyadhara 
Presiding Officer , Karnataka State 
Transport Appellate Tribunal, 
Bangalore 


29 -01- 1953 


31 -01- 2013 


Sri.M . S . Bilki 
Presiding Officer, Labour Court, 
Hubli . 


02 -01- 1953 


31- 01 - 2013 


By order of The Hon ble Chief Justice, 

P . KRISHNA BHAT, 
Registrar General. 


P . R . 1302 


HIGH COURT OF KARNATAKA 


NOTIFICATION 


No . GOB (U) 257 / 2006 , Bangalore, dated : 6th November 2012 . 
In exercise of the powers conferred by sub - section (1) of Section 13 of the Code of Criminal Procedure, 1973 (Central Act 
2 of 1974), the High Court of Karnataka hereby confers powers of JudicialMagistrate of the Second Class on Ms. Hephsiba Rani 
Korlapati, I.A . S . Probationer and appoints her as Special Judicial Magistrate under sub -section (2 ) of Section 13 of the said Code , 
during her training period from 14 - 12 -2012 to 20 -04 - 2013 , for trial of cases which are to be transferred to her by the Prl.District and 
Sessions Judge , Mandya. 


By order of The High Court, 

P . KRISHNA BHAT, 
Registrar General. 


P . R . 1303 


HIGH COURT OF KARNATAKA 

NOTIFICATION 


No. GOB (1) 20 (60 )/ 2012, Bangalore, dated : 02th November 2012 . 


The Presiding Officer of the Court of the Civil Judge and JMFC ., Sindagi, is concurrently appointed as the Presiding 
Officer of the Court of the Senior Civil Judge and JMFC ., Sindagi, during the leave period of Sri. A .V .Vaidya , Senior Civil Judge and 
JMFC ., Sindagi,i.e. from 01-12-2012 to 21- 12- 2012 (bdi). 


By order of The High Court, 

K . S.MUDAGAL , 
Registrar (Judicial). 


P .R . 1304 


